ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ :2249 


1. 

2. ಸದಸ್ಯರ ಹೆಸರು : ಶ್ರೀ ಬಸವರಾಜ ಪಾಟೀಲ್‌ ಇಟಗಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು 

3. ಉತ್ತರಿಸಬೇಕಾದ ದಿನಾಂಕ 26.03.2021 

4. ಉತ್ತರಿಸುವ ಸಚಿವರು : ಮಾನ್ಯ ಮೂಲಸೌಲಭ್ಯ ಅಭಿವೃದ್ಧಿ ಹಜ್‌ ಮತ್ತು ವಕ್ಟ ಸಚಿವರು. 
ಕ್ರ ಪ್ರಶ್ನೆ ಉತ್ತರ 

ಸಂ 

(ಅ) | ರಾಯಚೂರು ವಿಮಾನ ನಿಲ್ಮಾಣದ ಹೌದು 
ಕಾಮಗಾರಿಯು ಮಂದಗತಿಯಲ್ಲಿ 
ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

(3) | ಬಂದಿದ್ಮಲ್ಲಿ, ಕಾಮಗಾರಿ ಪೂರ್ಣಗೊಳಿಸಲು | ರಾಯಚೂರು ಜಿಲ್ಲೆ. ಯರಮರಸ್‌ ಇಲ್ಲಿ ವಿಮಾನ 
ಸರ್ಕಾರ ಕೈಗೊಂಡ ಕ್ರಮವಬೇಸು: ಮತ್ತು | ನಿಲ್ಮಾಣಕ್ಕಾಗಿ ಸ್ವಾಧೀನಪಡಿಸಿ ಕೊಂಡಿರುವ ಜಮೀನಿನ 
ಯಾವ ಕಾಲಮಿತಿಯಲ್ಲಿ ಕಾಮಗಾರಿಯನ್ನು | ಸುತ್ತಲು ಯರಮರಸ್‌ ಶಾಖೋತ್ಸನ್ನ ವಿದ್ಯುತ್‌ ಕೇಂದ್ರ, 
ಪೂರ್ಣಗೊಳಿಸಲಾಗುವುದು; ವಿದ್ಯುತ್‌ ಮಾರ್ಗಗಳು ಮತ್ತು ಎತ್ತರದ ಚಿಮಿಣಿಗಳು 

ವಿಮಾನ ಹಾರಾಟಕ್ಕೆ ಅಡಚಣೆ ಉಂಟಾಗುತ್ತಿರುವ 
ಹಿನ್ನಲೆಯಲ್ಲಿ, ವಿಮಾನ ಕಾರ್ಯಾಚರಣೆಯನ್ನು 
ಕೈಗೊಳ್ಳುವ ಬಗ್ಗೆ ಭಾರತೀಯ ವಿಮಾಸ ನಿಲ್ಮಾಣಗಳ 
ಪ್ರಾಧಿಕಾರದೂಂದಿಗೆ ಪರಿಶೀಲನೆ ಹಂತದಲ್ಲಿದೆ. 
ಭಾರತೀಯ ವಿಮಾಸ ನಿಲ್ಮಾಣಗಳ ಪ್ರಾಧಿಕಾರ ಇವರ 
ವರದಿಯ ಆಧಾರದ ಮೇಲೆ ವಿಮಾನ ನಿಲ್ಮಾಣದ 
ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕ್ರಮಕ್ಕೆಗೊಳ್ಳುವ ಬಗ್ಗೆ 
ಪರಿಶೀಲಿಸಲಾಗುವುದು. 

(೪ |ಸದರಿ ಕಾಮಗಾರಿಗಾಗಿ ಇಲ್ಲಿಯವರೆಗೆ | ಪ್ರಸ್ತುತ ರಾಯಚೂರು ವಿಮಾನ ನಿಲ್ಮಾಣದ ಅಭಿವೃದ್ದಿ 
ಬಿಡುಗಡೆಯಾದ ಹಣವೆಷ್ಟು? ಯೋಜನೆಯು ಇನ್ನು ಪರಿಶೀಲನಾ 


ಹಂತದಲ್ಲಿರುವುದರಿಂದ, ಸದರಿ ಕಾಮಗಾರಿಗಾಗಿ ಈವರೆಗೆ 
ಯಾವುದೇ ಅನುಬಾನ ಬಿಡುಗಡೆ ಮಾಡಿರುವುದಿಲ್ಲ. 


ಸಂಖ್ಯೇಮೂಲಇ 54 ರಾಲವಿ 2021 


ಆ ಸಿಲಗ್‌) 
ಮೂಲಸೌಲಭ್ಯ ಅಭಿವೃದ್ದಿ ಹಜ್‌ ಮತ್ತು 
ವಕ್ತ್‌ ಸಚಿವರು 


